ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1859 (2150) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಸಣ್ಣ ನೀರಾವರಿ ಸಚಿವರು 
ವಿಷಯ: ಕೆರೆತುಂಬಿಸುವ ಯೋಜನೆ ಕುರಿತು 


(ಅ) ಕಳೆದ 5 ವರ್ಷಗಳಲ್ಲಿ ಕೆರೆ ತ೦ಬಿಸುವ ಯೋಜನೆಯ ಅನ್ನಯ ಸರ್ಕಾರ ವೆಚ್ಚ 
ಮಾಡಿರುವ ಮೊತ್ತ ಎಷ್ಟು ; (ಜಿಲ್ಲಾವಾರು ನದಿ ಪಾತ್ರವಾರು ವಿವರ ನೀಡುವುದು) 


(ಆ) ಕಳೆದ ಐದು ವರ್ಷಗಳಲ್ಲಿ ಕೆರೆ ತುಂಬಿಸುವ ಯೋಜನೆಯ ಅನ್ವಯ ಎಷ್ಟು ಕಿ.ಮೀ. 
ನಾಲೆಗಳನ್ನು ನಿರ್ಮಾಣ ಮಾಡಲಾಗಿದೆ; (ಈ ನಾಲೆಗಳನ್ನು ನಿರ್ನಿಸುವ ಇಂಜಿನಿಯರ್‌ 
ಮತ್ತು ಗುತ್ತಿಗೆದಾರರ ವಿವರ ನೀಡುವುದು) 


(ಇ) ಯಾವ ಯಾವ ನದಿಗಳಿಂದ ನೀರನ್ನು ಬಸಿದು ಕೆರೆ ತುಂಬಿಸುವ ಯೋಜನೆ 
ಜಾರಿಗೊಳಿಸಲಾಗಿದೆ ; ಜಿಲ್ಲಾವಾರು ನಿರ್ಮಾಣವಾರು ನಾಲೆಗಳವಾರು ವಿವರ ನೀಡುವುದು; 
ಸದರಿ ನಾಲೆಗಳ ಮೂಲಕ ಯಾವ ನದಿಯಿಂದ ಯಾವ ಕೆರೆಗೆ ನೀರು ಹರಿಸಲು 
ಉದೇಶಿಸಲಾಗಿತ್ತು ; (ಯೋಜನಾ ವೆಚ್ಚದೊಂದಿಗೆ ವಿವರ ನೀಡುವುದು) 


(ಈ) 2016-17 ಮತ್ತು 2017-18 ಸಾಲಿನಲ್ಲಿ ಕೆರೆ ತು೦ಂಬಿಸುವಸಿ ಯೋಜನೆಯಿಂದ ಎಷ್ಟು 
ಕೆರೆಗಳಿಗೆ ನೀರನ್ನು ತುಂಬಲಾಗಿದೆ ; (ಜಿಲ್ಲಾವಾರು ವಿವರ ನೀಡುವುದು) 


(ಉ) ಕರೆ ತುಂಬುವ ಯೋಜನೆಯಲ್ಲಿ ನಿರ್ಮಾಣಗೊಂಡ ನಾಲೆಗಳ ವಾರ್ಷಿಕ ನಿರ್ವಹಣಾ 
ವೆಚ್ಚವೆಷ್ಟು ; ಈ ನಿರ್ವಹಣೆಯನ್ನು ಯಾವ ಯಾವ ಗುತ್ತಿಗೆದಾರರು ನಿರ್ವಹಿಸುತ್ತಿದ್ದಾರೆ ? 
(ಜಿಲ್ಲಾವಾರು ವಿವರ ನೀಡುವುದು) 


